'ತರ್ನಾಟಿಕ 


ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 


1547 


ಮಾನ್ಯ ಸದಸ್ಯರ ಹೆಸರು ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ನಳೀಯ 
ಸಂಸ್ಥೆಗಳ ಕೇತು) 
ಉತ್ತರಿಸುವ ದಿನಾ೦ಕ 18.03.2021 
ಉತ್ತರಿಸುವವರು ಮಾನ್ಯ ಮುಖ್ಯಮಂತಿಗಳು 
ಪ್ರ. we 
ನ ಪ್ರಶ್ನೆ ಉತ್ತರ 
ಆ) ರಾಜ್ಯ ಸರ್ಕಾರಿ ನೌಕರನು 
ಎನ್‌.ಪಿ.ಎಸ್‌. ಯೋಜನೆಯನ್ನು 
ಕೈಬಿಟ್ಟು ಹಳೆ ಪಿಂಚಣಿ ವ್ಯವಸ್ಥೆ 
ಜಾರಿ ಮಾಡುವಂತೆ ನಡೆಸಿರುವ ಬಂದಿದೆ. 
ಪ್ರತಿಭಟನೆಗಳು ಮತ್ತು ಸದರಿ 
ನೌಕರ ಸಂಘಗಳು ಮಾಡಿರುವ | ಸರ್ಕಾರವು ನೂತನ ಪಿಂಚಣಿ ಯೋಜನೆಗೆ 


ಮನವಿಗಳು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದಲ್ಲಿ ಈ ಬಗ್ಗೆ 


ಸೂಕ್ತ ಬದಲಾವಣೆ /! ಮಾರ್ಪಾಡು ಮಾಡಲು 
ಸರ್ಕಾರದ ಆದೇಶ ಸಂಖ್ಯೆ: ಆಇ 107 ಪಿಇಎನ್‌ 


ಸರ್ಕಾರವು ಮಹಿಸಿರುವ | 2018, ದಿನಾಂಕ: 11.12.2018 ರನ್ವಯ 
ಕ್ರಮಗಳೇನು. ಅಧಿಕಾರಿಗಳನ್ನೊಳಗೊಂಡ ಸಮಿತಿಯನ್ನು 
ರಚಿಸಿದೆ. 

ಆ) ಹಳೆ ಪಿಂಚಣಿ ವ್ಯವಸ್ಮೆ ಸಾಧಕ 
ಬಾಧಕಗಳ ಬಗ್ಗೆ ಪರಿಶೀಲನೆ ಸತಿಯು ಇದುವರೆವಿಗೂ ಎರಡು 
ಮಾಡಲು ರಚಿಸಿರುವ ಅಧಿಕಾರಿಗಳ | ಸ್ಥಭೆಯನ್ನು ನಡೆಸಿದೆ. 

] ಸಮಿತಿಯ ಇಲ್ಲಿಯವರೆಗೆ ಎಷ್ಟು 

ಸಭೆಗಳನ್ನು ನಡೆಸಿದೆ; ಈ ಸಮಿತಿ 

ಸಲ್ಲಿಸಿರುವ ಅಧ್ಯಯನ ವರದಿಯ ಸಮಿತಿಯ ವರದಿಯನ್ನು ನಿರೀಕ್ಷಿಸಲಾಗಿದೆ. 
ವಿವರಗಳೇನು; ಈ ವರದಿಯ ಮೇಲೆ 

ಸರ್ಕಾರ ಕೈಗೊಂಡಿರುವ ಕ್ರಮಗಳ 

ಬಗ್ಗೆ ಮಾಹಿತಿ ನೀಡುವುದು; 

ಇ) | ಐಸ್‌.ಪಿ.ಎಸ್‌. ಯೋಜನೆ ಜಾರಿ ಹಳೆಯ ಪಿಂಚಣಿ. ಯೋಜನೆಯ 
ಮಾಡಿದ್ದಲ್ಲಿ ಸರ್ಕಾರಕ್ಕೆ | ಆರ್ಥಿಕ ಹೊರೆಯನ್ನು ನಿಭಾಯಿಸಲು 
ಆಗಬಹುದಾದ ಲಾಭ - ನಷ್ಟಗಳ | ಸಾಕಷ್ಟು ನಿಧಿಯ ಆಧಾರ 
ಬಗ್ಗೆ ಪರಿಶೀಲನೆ ಸಡೆಸಲಾಗಿದೆಯೇ; | ಇಲ್ಲದಿರುವುದರಿಂದ ಹಾಗೂ ರಿಸರ್ವ್‌ 
ನಡೆಸಿದಲ್ಲಿ ಲಾಭ- ನಷ್ಟಗಳ ವಿವರ | ಬ್ಯಾಂಕ್‌ ರವರು ರಚಿಸಿದ ಸಮಿತಿಯ 


ನೀಡುವುದು. 


ವರದಿಯ ಶಿಫಾರಸ್ಸಿನ ಆಧಾರದ ಮೇಲೆ 


ಕೇಂದ್ರ ; ಸರ್ಕಾರವು ನೂತನ ಪಂಷಣೆ 
ಯೋಜನೆಯನ್ನು ದಿನಾಂಕ:01.01.2004 ರಿಂದ 
ಜಾರಿಗೊಳಿಸಿರುತ್ತದೆ. ಅದರಂತೆಯೇ ಇತರೆ 
ರಾಜ್ಯಗಳು ಈ ಯೋಜನೆಯನ್ನು 
ಅಳವಡಿಸಿಕೊಂಡ ಹಿನ್ನೆಲೆಯಲ್ಲಿ, "ಕರ್ನಾಟಿಕ 
ರಾಜ್ಯವು ಕೂಡ ಸರ್ಕಾರದ ಆದೇಶ ಸಂಖ್ಯೆ: 


ಆಇ (ಎಸ್‌.ಪಿ ಬಲ್‌) 04 ಪಿಇಟಿ 2005, 
ದಿನಾ೦ಕ:31.03.2006 ರನ್ಟೆಯ 
ದಿನಾ೦ಕ:01.04.2006 ರಂದು ಮತ್ತು 
ತದನಂತರ ಸರ್ಕಾರಿ ಸೇವೆಗೆ ಸೇರುವ 
ನೌಕರರಿಗೆ ನೂತನ ಪಿಂಚಣಿ 
ಯೋಜನೆಯನ್ನು ಜಾರಿಗೊಳಿಸಿರುತ್ತದೆ 
ಈ) ಐನ್‌.ಖಿ.ಎಸ್‌. ಯೋಜನೆ ಅಥವಾ | ದಿನಾಂಕ: 01.04.2006ರಂದು ಮತ್ತು 
ಹಳೆ ಪಿಂಚಣಿ ವ್ಯವಸ್ಥೆಯನ್ನು | ತದನಂತರ ಸರ್ಕಾರದ ಸೇವೆಗೆ ಸೇರುವ 
ಅಯ್ಯ ಮಾಡಿಕೊಳ್ಳುವ ಸಂಬಂಧ ಯನು ನೂತನ ಸಡಾ 
ಲ೦ಜ್ಯ ಸರ್ಕಾರಿ ನೌಕರರಿಗೆ ೦೧ ಜಾರಿಗೊಳಿಸಲಾಗಿರುತ್ತದೆ. ಆದ್ಮರಿಂದ ಒಂದು 
time measurement ಆಯ್ಕೆ ಬಾರಿಯ ಆಯ್ಕೆಗೆ ಅವಕಾಶ ಕಲ್ಪಿಸುವ ಪ್ರಶ್ನೆ 
ಮಾಡಿಕೊಳ್ಳುವ ವಿಚಾರವಾಗಿ ಉದೃವಿಸುವುದಿಲ್ಲ. 
ಸರ್ಕಾರದ ನಿಲುವೇನು; 
ಉ) | ರಾಜ್ಯದಲ್ಲಿ ಎಷ್ಟು ಸರ್ಕಾರಿ ಬ್ರನಾಂಕ 01.03.2021ರಲ್ಲಿದ್ದಂತೆ ರಾಜ್ಯದಲ್ಲಿ 


ನೌಕರರು ಎನ್‌.ಪಿ.ಎಸ್‌. ಯೋಜನೆಗೆ 


ಒಳಪಡುತ್ತಾರೆ; ರಾಜ್ಯ ಸರ್ಕಾರಿ 
ನೌಕರರಿಗೆ ಜಾರಿ ಮಾಡಿರುವ 
ಬನ್‌.ಪಿ.ಎಸ್‌. ಯೋಜನೆಯನ್ನು 
ಹಿಂಪಡೆದು ಹಳಿ ವಿಂಚಜಿ 
ವ್ಯವಸ್ಥೆಯನ್ನು ಸರ್ಕಾರಿ ನೌಕರರಿಗೆ 
ನೀಡಲು ಸರ್ಕಾರಕ್ಕಿರುವ 
ತೊಂದರೆಗಳೇನು? (ಬಿವರ 
ನೀಡುವುದು). 


ಒಟ್ಟು 241672 ಸರ್ಕಾರಿ ನೌಕರರು 
ಎನ್‌.ಪಿ.ಎಸ್‌. ಯೋಜನೆಗೆ ಒಳಪಡುತ್ತಾರೆ. 


ರಾಜ್ಯ ಸರ್ಕಾರಿ ನೌಕರರಿಗೆ ಜಾರಿ ಮಾಡಿರುವ 
ಎನ್‌.ಪಿ.ಎಸ್‌. ಯೋಜನೆಯನ್ನು ಈಗ 
ರದಮ್ಮಪಡಿಸಿದರೆ ಸರ್ಕಾರದ ಆರ್ಥಿಕ ಸ್ಥಿತಿಯ 
ಮೇಲೆ ತೀವ್ರ ಪರಿಣಾಮ ಬೀರುವ 
ಸಂಭವವಿರುತ್ತದೆ. 


ಆಇ 55 ಪಿಇಎನ್‌ 2021 


ಎಸೆ 


_ 


pS 


(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ 


